| . ಕರ್ನಾಟಕ ವಿಧಾನ ಪರಿಷತ್ತು 


"ವಿಧಾನ ಪರಿಷತ್ತ ಸದಸ್ಯರ ಹೆಸರು: | ಶ್ರೀ ಎನ್‌ ರವಿಕುಮಾರ್‌ (ವಿಧಾನ ಸಭೆಯಿಂದ 
ಚುನಾಯಿತರಾದವರು), : ' 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 


152(135) 
01-02-2021 _ 


ಉತ್ತರಿಸಬೇಕಾದ ದಿನಾಂಕ: 


ಉತ್ತರಿಸುವ ಸಚಿವರು 


2020-21ನೇ ಶೈಕ್ಷಣಿಕ 
"ವರ್ಷದಲ್ಲಿ ವೈದ್ಯಕೀಯ 
ಪ್ರವೇಶಕ್ಕಾಗಿ. ನಡೆಸಲಾದ 
ಸಂದರ್ಶನಕ್ಕೆ ಹಾಜರಾಗಿರುವ 
ವಿದ್ಯಾರ್ಥಿಗಳಿಗೆ 

ಶಿಕ್ಷಣಕ್ಕಾಗಿ 


ಎಷ್ಟು 
"ವೈದ್ಯಕೀಯ 
ಪ್ರವೇಶಾವಕಾಶ 
ದೊರೆಯಲಿಲ್ಲ; ಇದರಲ್ಲಿ 
ರಾಜ್ಯದ ವಿದ್ಯಾರ್ಥಿಗಳ ಸಂಖ್ಯೆ 
ಎಷ್ಟು; 

ಸಂದರ್ಶನಕ್ಕೆ ಹಾಜರಾಗಿರುವ 
ಅನ್ಯ: ರಾಜ್ಯಗಳ ವಿದ್ಯಾರ್ಥಿಗಳ 
ಸಂಖ್ಯೆ ಎಷ್ಟು; ಅದರಲ್ಲಿ ಎಷ್ಟು 
ವಿದ್ಯಾರ್ಥಿಗಳಿಗೆ ವೈದ್ಯಕೀಯ 
ಪ್ರವೇಶಾವಕಾಶ ದೊರೆತಿದೆ; 
2020-21ನೇ ಶೈಕ್ಷಣಿಕ 
ವರ್ಷದಲ್ಲಿ ವೈದ್ಯಕೀಯ 
ಪ್ರವೇಶಕ್ಕಾಗಿ ನಡೆಸಲಾದ 
ಸಂದರ್ಶನಕ್ಕೆ ಹಾಜರಾಗಿರುವ 
ಒಟ್ಟು ವಿದ್ಯಾರ್ಥಿಗಳ. ಸಂಖ್ಯೆ 
ಎಷ್ಟು; ಇದರಲ್ಲಿ ಎಷ್ಟು 
ವಿದ್ಯಾರ್ಥಿಗಳಿಗೆ ವೈದ್ಯಕೀಯ 
ಕಾಲೇಜುಗಳಲ್ಲಿ ಪ್ರವೇಶಾತಿ 
ದೊರೆತಿದೆ; 


ವೈದ್ಯಕೀಯ ಶಿಕ್ಷಣ ಹಾಗೂ ಆರೋಗ್ಯ ಮತ್ತು 
ಕುಟುಂಬ ಕಲ್ಯಾಣ ಇಲಾಖಾ ಸಚಿವರು 


2020-21ನೇ ಶೈಕ್ಷಣಿಕ ವರ್ಷದಲ್ಲಿ ಕರ್ನಾಟಕ ಪರೀಕ್ಷಾ 
ಪ್ರಾಧಿಕಾರವು ನಡೆಸಿದ ವೈದ್ಯಕೀಯ ಸೀಟು 
ಹಂಚಿಕೆಯಲ್ಲಿ ಹಾಜರಾದ ಒಟ್ಟು 
ವಿದ್ಯಾರ್ಥಿಗಳಿಗೆ ವೈದ್ಯಕೀಯ 
ದೊರೆತಿರುವುದಿಲ್ಲ. 

ಇದರಲ್ಲಿ ವೈದ್ಯಕೀಯ ಸೀಟು ದೊರೆಯದ ರಾಜ್ಯದ 
ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ 24,454. 


34,227 
ಸೀಟು 


ವೈದ್ಯಕೀಯ ಪ್ರವೇಶ ಪಡೆಯಲು ಹಾಜರಾದ ಅನ್ಯ 
ರಾಜ್ಯಗಳ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ:10,282. 
ವೈದ್ಯಕೀಯ ಸೀಟು ಹಂಚಿಕೆಯಾದ ಅನ್ಯ ರಾಜ್ಯಗಳ 
ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ:415. 


2020-21ನೇ ಶೈಕ್ಷಣಿಕ ವರ್ಷದಲ್ಲಿ ಕರ್ನಾಟಕ 
ಪರೀಕ್ಷಾ ಪ್ರಾಧಿಕಾರದ ಮೂಲಕ ನಡೆಸಲಾದ 
ವೈದ್ಯಕೀಯ ಸೀಟು ಹಂಚಿಕೆ ಪ್ರವೇಶಕ್ಕೆ ಹಾಜರಾದ 


ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ:41,7. 
ಇದರಲ್ಲಿ ವೈದ್ಯಕೀಯ ಸೀಟು ಪಡೆದ ಒಟ್ಟು 
ವಿದ್ಯಾರ್ಥಿಗಳ ಸಂಖ್ಯೆ:6,031. 


2020-21ನೇ ಶೈಕ್ಷಣಿಕ 
;| ವರ್ಷದಲ್ಲಿ ವೈದ್ಯಕೀಯ 
ಪ್ರವೇಶಕ್ಕಾಗಿ ನಡೆಸಲಾದ 
ಸಂದರ್ಶನಕ್ಕೆ ಹಾಜರಾಗಿ 
ಪ್ರವೇಶಾತಿಗೆ ಅವಕಾಶ 
ಸಿಗದಿರುವ 

| ವಿದ್ಯಾರ್ಥಿಗಳಿದ್ದರೂ. 
ವೈದ್ಯಕೀಯ ಕಾಲೇಜುಗಳಲ್ಲಿ 
ಸೀಟುಗಳು, . ಉಳಿಯಲು 
ಕಾರಣವೇನು; ಮೊದಲನೇ 
ಸುತ್ತಿನಲ್ಲಿ ' ' ಉಳಿದಿರುವ 
| ಸೀಟುಗಳು ' ಎಷ್ಟು? 


(ಕಾಲೇಜುವಾರು ಮಾಹಿತಿ 


ನೀಡುವುದು) ' 


“ಮುಗಿದ ನಂತರ, ಉಳಿದಿರುವ ' ಪೀಟುಗಳ ವಿವರ ಈ 


ಮೊದಲನೇ ಸುತ್ತಿನ ವೈದ್ಯಕೀಯ ಸೀಟು 'ಹಂಚಿಕೆ] 


ಕೆಳಗಿನಂತಿವೆ. 

1) ಆಂಗ್ಲೋ ಇಂಡಿಯನ್‌ ಕೋಟಾದ ಸೀಟುಗಳು -01 
2) ವಿಶೇಷಚೇತನರ ಕೋಟಾದ ಸೀಟುಗಳು -152 

3) ಎನ್‌.ಆರ್‌.ಐ ಸೀಟುಗಳು -580 ,. 
ಕಾಲೇಜುವಾರು ವಿವರದ ಪಟ್ಟೆಯನ್ನು ಅನುಬಂಧ- 
1ರಲ್ಲಿ ನೀಡಲಾಗಿದೆ. ' ' ಯಾವುದೇ ಆಂಗ್ಲೋ 
ಇಂಡಿಯನ್‌/ ವಿಶೇಷಚೇತನರು ಮತ್ತು ಎನ್‌.ಆರ್‌.ಐ 
ಕೋಟಾದ ಅರ್ಹ ಅಭ್ಯರ್ಥಿಗಳು ಇಲ್ಲದಿರುವ 
ಕಾರಣದಿಂದ ಸೀಟುಗಳು ಹಂಚಿಕೆಯಾಗದೇ 
ಉಳಿದಿರುತ್ತದೆ. 


a 
oo ಡಾ.ಕೆ.ಸುಧಾಕರ್‌) 
ವೈದ್ಯಕೀಯ ಶಿಕ್ಷಣ ಹಾಗೂ 

"ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 

ಇಲಾಖಾ'ಸಚಿವರು . 


ಟ್‌ 


DISCIPLINE MBBS/BDS - CET-2020 - NRI/OCI/PIO (N) QUOTA 
SEATS AVAILABILITY INMEDICAL,- NRI - -(N) 


ISMN RANE Wijsyapur 


{22 


HAT 
N 


ಗ್‌ ್‌ ನಾ ದ 
KN: 


3 


t ಗ ತ _ 
MOBSiMN EPMC, Banglore 
MOS3MN CDSIMER, Harohalll Hobli, R 


[i 


